ಐಕ್ಕಲಾಪುರದ ಅಪ್ಪಕಥಿತ ಕಂಜಿನ ಶಾಸನ 


ವಿಠ್ಮಲಾಪುರವು ಧಾರವಾಡ ಜಿಲ್ಲೆಯ ಮುಂಡರಗಿ 
ತಾಲೂಕಿಗೆ ಸೇರಿದ ಒಂದು ಸಣ್ಣ ಗ್ರಾಮ. ಜಿಲ್ಲೆಯ 
ಪೂರ್ವ ತುದಿಯಲ್ಲಿರುವ ತುಂಗಭದ್ರಾನದೀ ತೀರದಲ್ಲಿದ್ದು 
ನದಿಯ ಆಚೆ ದಡದಲ್ಲಿ ಬಳ್ಳಾರಿ ಜಿಲ್ಲೆಯ ಮಾಗಳ, 
ರಂಗಾಪುರ ಗ್ರಾಮಗಳಿಗೆ ಅತಿ ಸಮೀಪವಾಗಿದೆ. ಸಾರಿಗೆ 
ಸೌಕರ್ಯವನ್ನು ಆಷ್ಟಾಗಿ ಪಡೆಯದ ಈ ಗ್ರಾಮಕ್ಕೆ 
ಹೊಸಪೇಟಿ-ಬಳ್ಳಾರಿ ಕಡೆಯವರು ಮಾಗಳಕ್ಕಿ ಬಂದು 
ಯಾಂತ್ರಿಕ ದೋಣಿಯ ಮೂಲಕ ಹೊಳೆದಾಟಿ ಇಲ್ಲಿಗೆ 
ತಲುಪಬಹುದು. ಗದಗ-ಮುಂಡರಗಿ-ಬಾಗೇವಾಡಿ 


ಇಡಾ ಎ ಇ ಡ್‌ 
ಮಾರ್ಗವಾಗಿಯೂ ಒಂದೆರಡು ಬಸ್ಸುಗಳಿವೆ. 


ಶಾಸನದ ಬಗೆ : ಶಾಸನ ಪೀಠದ ಉದ್ದ, 

[at Ko 

ಅಗಲವು. ೩೦x೩೦ ಸೆಂ.ಮೀ. ಇದೂ ಅದರಲ್ಲಿ 
೧೫.೫ ೬೬.೫ ಸೆಂ.ವೀ. ನಷ್ಟು ಜಾಗವನ್ನು ಬಳಸಿ 


(2 
₹1 


ಷು ಅ ಸ jm 
ಕಂಡರಿಸಲಾಗಿದೆ. ಈ ಪೀಠವನ್ನು ಸಿಂಹಾಸನದ: 
[ತತ್ತು i ನೆ ೆ 
ೇರ್ಪಡಿಸಲು ಬರುವಂತೆ ಅಲ್ಲಲ್ಲಿ ರಂಧ್ರಗಳನ್ನು 
4 ಕಾ ತಾವೆ ಇ ಎನಿ ( 
ೂರೆಯಲಾಗಿದೆ. ಇದೇ ಪೀಠದ ಮೇಲೆ ಸುಮಾರು ೨೦ 
.ಗಳಷ್ಟು ಭಾರವಿರುವ ಪಂಚಲೋಹದಿಂದ ಮಾಡಿದ 
3 pS ನ ದಾ ತ್‌್‌ ಜವ್‌ el 
ಚರಲಿಂಗಮೊಂದಿದ್ದು ಆದರಲ್ಲಿ ಪಾದರಸವನ್ನು ಬಂಧಿಸ 
= ಣ್‌ ದ್ಯ 
ಕ ಆ ಹಾಕ ಚಾಣ ಇಲಾ pel 
ಲಾಗಿದೆ. ಇಷ್ಟು ಭಾರವಾದ ತಸ್ತಲಿ ಗವ ಭಾರತದಲ್ಲೇ 


ಟೆ ಮೂ $ Rais ie ee 
ಆತಿ ದಿರಳ ಎಂಬ ಆಅಧಿಷಾ ಯಾವೂ ಇದೆ. ಈಶ್ವರ ಲಿಂಗ 
3 - ವ 
pe 


ತ 


ಯ el 
೩ 


ಎಂಬುವರು ವಾಡಿಸಿದುದಾಗಿ ತಿಳಿದು ಬರುತ್ತದೆ. ಈ 
ಶಾಸನದಲ್ಲಿ ಆರು ಸಾಲುಗಳಿದ್ದು ಸರಾಸರಿ ೨೦ ಅಕ್ಷರ 
ಗಳನ್ನು ಪ್ರತಿ ಸಾಲಿನಲ್ಲಿ ಕೆತ್ತಲಾಗಿದೆ. ವಿಜಯನಗರದ 
ಪತನಾನಂತರದ ಕಾಲವನ್ನು ಈ ಶಾಸನದಲ್ಲಿ ನಮೂದಿಸ 
ಲಾಗಿದ್ದು, ಇದು ಅಂದಿನವರ ರಸಶಾಸ್ತ್ರಜ್ಞಾನದೆ 
ಅರಿವಿನ ಅಧ್ಯಯನ ವಣಡಲು ಸಹಾಯಂಕವೆನಿಸುತ್ತದೆ. 


ಶಾಸನ ಪಾಠ 


೧ ಸ್ವಸ್ತಿಶ್ರೀ 


್ವ 'ಯಾಾಭ್ಮುದಯ ಶಾಲಿವಾಹನ 

ಶಕವರುಷ ೧೫೫೭ 

ನೆಯ ಯುವ ಸಂವ[ತ್ಸ]ರದ ಆಶ್ವೀಜ 

ಶುದ್ಧ ೧೦ ರವಿ ವಾ 

೩ ರದಲ್ಲೂ! ಶ್ರೀಕಾಶಿ ವಿಶ್ವನಾಥ ಅಂನ 
ಪೂರ್ನೆ ಬ್ರತಿಯಾಗಿ 

೪ ಕೋಟೆ ಕಲ್ಲಘಟ್ಟಿಗೆ ಬೊಂಮಿಗಟ್ಟೆಯ 


(. 


ಸೀಮೆಯಂದೇ 

೫ ಶಾಹಿ ದೇಶ ಕುಲು ಕರಣಿ ತಿಂಮಪನ ಮಗ 
ಕೋನಪ್ಪ 

೬ ನೂ ವರಾಡಿಸಿದ ಸಿಂಹಾಸನ ಮಂಟಪಕೆ 
ಶುಭಮಸ್ತು ! 


ವನ್ನು ಮಹಾಲಿಂಗೇಶ್ವರ" ಎಂದು ಕರೆಯುತ್ತಿದ್ದಾ ಈ ಶಾಸನದಲ್ಲಿ ಸ್ಪಷ್ಟವಾಗಿ ನಮೂದಿಸಲ್ಪಟ್ಟಿರುವ 

ತ್ಯವೂ ಪೂಜಾದಿ ಅಭಿಷೇಕಗಳ: ನಡೆಯುತ್ತಿವೆ ಶಕವರುಷ ೧೫೫೭ ನೆಯ ಸಂವತ್ಸರದ ಆಶ್ರಿ ೀಜ 

ಶಿವಲಿಂಗವನ್ನು ಇಲ್ಲಿದ್ದ ಭಿಪ್ಪಪ್ಪ ಸ್ಯ ಮಹಾಪುರುವ ಶುದ್ಧ ದಶಮಿ: ೧೦ ರವಿವಾರವು ಸಾ ಸಮಿ ಕಣ್ಣು 
* ೭೫/೧೫, ಸಮರ್ಥ, ಏನಷನಯ ಅಡ್ಡರಸ್ತೆ, ೫ನೇ ಬ್ಲಾಕ್‌, ೩ನೇ ಘಟ್ಟ, ಬನಶಂಕರಿ ೩ನೇ ಹಂತ, ಬೆಂಗಳೂರು-೫೬೦೦೮೫ 


PY pe 
ಇತಿಹಾಸ ದರ್ಶನ 


೮೩ 


ಹಿಳ್ಳೆಯವರೆ ಪಂಚಾಂಗದ ಪ್ರಕಾರ ತಾರೀಖು ೧೦ 
ಅಕ್ಟೋಬರ್‌ ಭಾನುವಾರ ಕ್ರಿ.ಶ. ೧೬೩೫ಕ್ಕೆ ಸರಿ 
ಹೊಂದುತ್ತದೆ. ಶ್ರೀ ಕಾಶಿ ವಿಶ ನಾಥ ಅನ್ನ ee 
ನ್ನೇ ಇಷ್ಟದೈವವೆಂದು ವ್ರತವನ್ನು ಆಚರಿಸುವುದರ 
ಮೂಲಕ ಈ ರಸಲಿಂಗವನ್ನು ಪೂಜಿಸಿದ್ದು ದೇಸಾಯಿ 
ದೇಶ ಕುಲುಕರಣಿ ತಿಂಮಪ್ಪನ ಮಗ ಕೋನಪ್ಪನು ತನ್ನ 
ಇಷ್ಟಾರ್ಥ ನೆರವೇರಿದ್ದಕ್ಕೋಸ್ಕರವಾಗಿ ಶ್ರೀ ಮಹಾ 
ಲಿಂಗೇಶ್ವರನಿಗೆ ಸಿಂಹಾಸನ ಮಂಟಪವನ್ನು ಮಾಡಿಸಿ 
ಕೊಡುಗೆಯಾಗಿ ಕೊಟ್ಟಿರುವ ಉಲ್ಲೇಖವನ್ನು ಹೊಂದಿರು 
ಪ್ರದರಿಂದ ಈ ಶಾಸನವು ಶಿವಲಿಂಗದ ಮಹತ್ವವನ್ನು 
ಸೂಚಿಸುತ್ತದೆ. 


ಐತಿಹಾಸಿಕ ಹಿನ್ನೆಲೆ 


ಈ ಶಾಸನದಲ್ಲಿ ಹೇಳಲಾಗಿರುವ ಕಲ್ಲಘಟ್ಟಿಗೆ, 
ಬೊ ಮೂಗಟ್ಟೆಯ ಸಿ ಸೀಮೆಗಳು ಇಂದಿನ ವಾ 
ಜಿಲ್ಲೆಯ ಕಲಘಟಗಿ ತಾಲ್ಲೂಕು ಆಗಿದ್ದು ಧಾರವಾಡ 
ದಿಂದ ೪೦ ಕಿ.ಮೀ. ದೂರದಲ್ಲಿವೆ. ಇದೇ ತಾಲೂಕಿನ 
ಆರೆಬಸಪ್ಪನಕೊಪ್ಪ ಗ್ರಾಮವನ್ನು ವಿಠ್ಠಲಾಪ್ತರದ 


ಮಹಾಲಿಂಗೇಶ್ವರ ಎಂದು ಕರೆದು ದೇವಸ ಸ್ಮಾನಕ್ಕೆ ನೂರು 
ಎಕರೆಗಳಿಗೂ ಹೆಚ್ಚಾಗಿ ಭೂಮಿಯನ್ನು ದೇವರಿಗೆ ದತ್ತಿ 
ಬಿಟ್ಟ ದಾಖಲೆಗಳನ್ನು ಅವರ ಮನೆತನದವರಲ್ಲಿ ನೋಡ 
ಬಹುದು. ಮಹಾಲಿಂಗೇಶ್ವರ ರಸಲಿಂಗವನ್ನು ಶ್ರೀ 
ಭಿಷ್ಟಪ್ಪಯ್ಯ ಎಂಬುವರು ಮಾಡಿಸಿದ್ದು ಇವರಿಗೆ ಮಹಾ 
ಪುರುಷ ಎಂಬ ಅಭಿದಾನವೂ ಇತ್ತೆಂದು ತಿಳಿದುಬರುತ್ತದೆ. 
ಇವರು ಹಂಪೆಯ ವಿರೂಪಾಕ್ಷೇಶ್ವರನ ಅನಸುಗ್ರಹದಿ:ದ 
ಜನಿಸಿದವರಾಗಿದ್ದು ಅಲ್ಲಿಯ ಪ್ರವೇಶ ದ್ವಾರದ ಮಹಾ 
ಗೋಪುರವನ್ನು ನಿರ್ಮಿಸುವಾಗ ಅಮ್ಮು ಹೆಂಡತಿ 
“ಲಕ್ಷ್ಮ್ಯಾಂಬೆ'ಯನ್ನೇ ಬಲಿ ಕೊಟ್ಟುದಾಗಿ “ಇತಿಹಾಸ 
ಏರುತ್ತ ಡಿ. ಇಂದಿಗೂ ಆ ಗೋಪುರವನ್ನು ಭಿಷ್ಟಪ್ಠ ಯ್ಯ 
ನವರ ಗೋಪುರವೆಂದೇ ಕರೆಯುತ್ತಾರೆ. ಭಿಷ್ಟಪ್ಪಯು 
ನವರ ಚರಿತ್ರೆಯನ್ನು ಪ್ರಕಟಿಸಲು ಸಹಾಯ ಮಾಡಿದೆ 
ಕನ್ನಡದ ಕುಲಪುರೋಹಿತ ಶ್ರೀ ಆಲೂರು ವೆಂಕಟ 
ಯರು ಬರೆದಿರುವ ವಬನ್ನುಡಿಯ ಕೆಲಭಾಗಗಳನ್ನು 
“ಇತಿಹಾಸ? ಎನ್ನುವುದಕ್ಕೆ ಆಧಾರವಾಗಿ ಇಲ್ಲಿ ಕೊಡ 
ಲಾಗಿದೆ. 


“ಈ ಗ್ರಂಥವು ಒಂದಾ ವಿಶಿಷ್ಟ ಪರಿಸ್ಥಿತಿಯಲ್ಲಿ 


ಹೊರಟಿವೆ. ನಾನು ವಕೀಲಿ ಮಾಡುತ್ತಿರುವಾಗ ಸುಮಾರು 
೫೦ ವರ್ಷಗಳ ಹಿಂದೆ ನನ್ನ ತುಸು ದೂರದ ಆಪ್ತರಾದ 
ಮೊಹಾಪುರುಷೆ hse il ತಮ್ಮದೊಂದು ಖಟ್ಲಿಯಲ್ಲಿ 

ಅವರ ಮನೆತನದ 
ನಿತು. ಈ ಮನೆತನ 
ದವರಿಗೆ ಜಾತಕ ಅಡ್ಡಹೆಸರು ಮುತ್ತು ಮನೆ 
ತನದಲ್ಲಿ ಮೂರೇ ಹೆಸರುಗಳು. ೧) ಭಿಷ ಶಷ್ಟಯ್ಯ 
೨) ಶಿವಪ್ಪಯ್ಯ ೩) ಮಹದೇವಪ್ಪಯ್ಯ, ೧ನೇ 
ಭಿಷ್ಟಪ್ಪಯ್ಯ, ೨ ನೇ ಭಿಷ್ಟಪ್ಸ ಯ್ಯ ವರುಂತುಗಿ ಅವ 
ಮನೆತನದವರು ಹಿಂದಕ್ಕೆ ಹಂಪೆಯ ಮಹಾಗೋಪುರ 
ವನ್ನು ಕಟ್ಟಿಸಿದರೆಂದು ಕೇಳಿದ್ದೆ. ಆ ಸಂಬಂಧವಾಗಿ 
ಮನೆತನದಲ್ಲಿ ಏನಾದರೊ ಕಾಗದ ಪತ್ರಗಳು ಅವೆಯೇನೋ 
ಕೇಳಿದೆ. ಅವರು ಅಂಥ ಕಾಗದ ಪತ್ರಗಳೇನೂ ತಮ್ಮಲ್ಲಿ 
ಇಲ್ಲವೆಂದೂ, ಆದರೆ ಮನೆತನದಲ್ಲಿ ಪರಂಪರಾಗತ ಒಂದು 
ಸಂಪ್ರದಾಯವಿದೆಯೆಂದೂ ಹೇಳಿದರು. ಅದಾವುದೆಂದರೆ 
ದಿನ ೭೦-೮೦ ಮೈಲುಗಳ ದೂರ 
ದಲ್ಲಿರುವ ಹಂಪೆಯ ಗೋಪುರಕ್ಕೆ ಬಲಿದಾನ ಮಾಡಿದ 
೦ದಂ ಹೇಳಲಾಗುವ 'ಲಕ್ಮ್ಮಾಂಬೆ'ಯ ಹೆಸರಿನಲ್ಲಿ 
ನೈವೇದ್ಯ ಕೊಡುವ ಸಂಪ ಕ ದಾಯನ್ನ ಮಾತ್ರ ಇನ್ನೂರು, 
ಮುನ್ನೂರು ವರ್ಷಗಳಿಂದ ಅವ್ಯಾಹತವಾಗಿ ನಡೆದಿದೆ 
ಎಂದು ಬಳಾತ್ರ ಹೇಳಿದರು.” [ಈ ಪದ್ಧತಿ ಈಗಲೂ 
ಜಾರಿಯಲ್ಲಿದೆ]... 


ಪ್ರ ಹುಣ್ಣಿ ಮಯ 


ಈ ಭಿಷ್ಟಪ್ಸಯ್ಯನವರ ಚರಿತ್ರೆಯಲ್ಲಿ ಬಂದಿರುವ 
ಅನೇಕ ಪವಾಡಗಳನ್ನು ನಂಬಿರಿ, ಬಿಡಿರಿ. ಆದರೆ 
ಲಕ್ಷ್ಮ್ಯಾಂಬೆಯವರ ಬಲಿದಾನ ಮಾತ್ರ ಪವಾಡವಲ್ಲ. 


ಉಕ ತ 
೪೦-೫೦ ವರ್ಷಗಳ ಹಿಂದೆಯೇ ನಾನು ಹಂಪೆಯನು 


ನೋಡಲಿಕ್ಕೆ ಹೋದಾಗ, ಇದು ಭಿಷ್ಟಪ್ಪಯ್ಯನವರ 
ಗೋಪುರವೆಂಬುದನ್ನು ಕೇಳಿದೆ. ಅಲ್ಲಿಯ ೨ನೇಯ 


ಅಂತಸ್ತಿನಲ್ಲಿರುವ ಲಕ್ಷ್ಮ್ಯಾಂಬೆಯ ಶಿಲಾಮೂರ್ತಿಯನ್ನು 
ನೋಡಿದ್ದೆ. (ಆ ಶಿಲಾಮೂರ್ತಿಗೆ ಅನೇಕ ವರ್ಷಗಳಿಂದ 
ಸುಣ್ಣ ಬಳಿಯುತ್ತಾ ಬಂದಿದ್ದಾರೆ). ಅಲ್ಲದೆ ಭಿಷ್ಟಪ್ಪಯ್ಯ 
ನವರ ಶಿಲಾಮೂರ್ತಿ ಅವರಿಗೆ ದೊರೆತ ರಸಲಿಂಗದ 
ಮೂರ್ತಿ ಇವೆಲ್ಲವು ಭಿಷ್ಟಪ್ಪಯ್ಯನವರ ಚರಿತ್ರೆ ನಿಜ 
ವೆಂದೇ ಹೇಳುತ್ತದೆ. (ಭಿಷ್ಟಪ್ಪಯ್ಕನವರ ಚರಿತ್ರೆ ಪು. 
೪). ಭಿಷ್ಟ ಪ್ಪಯ್ಯ ನವರ ಕಾಲವು ಸು. ೧೬೦೦ 
ಇರಬಹುದು: 


ಸ್ವಯ್ಕ್ಯನವರ ಮನೆತನದವರಲ್ಲಿ ದೊರೆಯುವ 
(೧೯೧೬ನೇ ಇಸ್ವಿಯದು) ದ ಪ್ರಕಾರ 
ರನಿಗೆ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ, 
ಸಿರಗುಪ್ಪ ತಾಲ್ಲೂಕು, ಧಾರವಾಡ 

ಜಿಲ್ಲೆಯ ಶಿಗ್ಗಾಂವಿ ಮೊದಲಾದ ಸುಮಾರು ೩೪ಕ್ಕೂ 

ಹೆಚ್ಚಿನ ಗ್ರಾಮಗಳಲ್ಲಿಯ ಭೂಮಿಯ ಉಂಬಳಿಯಿತ್ತೆಂದು 
ತಿಳಿದು ಬರುತ್ತದೆ. ಭಿಷ್ಟಪ್ಪ ಕ್ಸೈಯ್ಯನವರು ನ ೈಮತಠವೆ 
ಉತ್ತರಾದಿ ವಂಶದ ಸತ್ಯ ಬೊ ಸ್ವಾಮಿಗಳ 


£3 
Rf 
qe 


ಸಮಕಾಲೀನರು ಮ್ತು ಅವರು ರಂಗ ಇಪ್ಪರ ನೃಸಿಂಹ 
ಸ್ವಾವಿಂ ದೇವಸ್ಥಾನದಲ್ಲಿ ಇದ್ದಾಗ್ಯ ಅವರನ್ನು ಭೇಟಿ 
ವಣಡಿದ್ದಾ ಗಿಯೂ ಅವರು ಮಾಡಿದ ಪವಾಡಗಳನ್ನೂ 
ಅಲ್ಲದೇ ರಂಗಾಪುರ, ಬಿದಿರಹಳ್ಳಿ ಫಿ, ವಿಠ್ಮಲಾಪುರ 
ಮುಂತಾದೆಡೆಗಳಲ್ಲಿ ಅವರು ನಡೆಸಿದ್ದ ದೇವಸ ಸ್ಥಾನಗಳ 
ಜೀರ್ಣೋದ್ಧಾರ ಕಾರ್ಯಗಳೆನ್ನೂ, ಸಮಾಜಸೇವೆ ಮತ್ತಾ 
ಅವರ ವಿದ್ವತ್ತನ್ನೂ ಗಮನಿಸಿ ತಮ್ಮ ಮಠಕ್ಕೆ ಸೇರಿದ 
ಜಮೀನಿನ ಕೆಲ ಭಾಗಗಳನ್ನು ಅವರಿಗೆ ದತ್ತಿ ಬಿಟ್ಟುದು 
ದಾಗಿ ತಿಳಿದು ಬರುತ್ತದೆ. ರಸಲಿಂಗದಿಂದ ಹವಾಮಾನದ 
ಉಷ್ಣತೆಯಲ್ಲಿ ಹೆಚ್ಚಳ ಉಂಟಾದಾಗ ಪಾದರಸವು ಹೊರ 
ದೂಡಲ್ಪಡುತ್ತಿದ್ದು ಅದನ್ನು ಅವರ ಮನೆತನದವರು 
ಸಂಗ್ರಹಿಸಿಟ್ಟಿರುವುದನ್ನು ನೋಡಬಹುದು. ರಸಾರ್ಣವೆ 
ರಸಾರ್ಣವ 

ಬಂತಾದೆ ರಸ ಗ್ರಂಥಗಳಲ್ಲಿ ರಸಲಿಂಗವೆ ಗೆ ವಿವ 
ಗಳಿವೆ ಎಂದು ತಿಳಿದು ಬಂದಿದೆಯಾದರೂ ಈ ಗ್ರಂಥಗಳ 
ಇದುವರೆಗೆ ನನ್ನ ಪರಿಶೀಲನೆಗೆ ಸಿಕ್ಕಿರುವುದಿಲ್ಲ. 


ತಂತ ರಾದ ಕೆ EC 
ಸುಧಾಕರ, ವೀರ: ನಾಹೇಶ್ವರ:ಗಮು 


ಶಾಸನ ಮತ್ತು ಅದರ ಇತಿಹಾಸಗಳನ್ನು ಸಮೀಕ್ಷಿಸಿ 
ದಾಗ ತಿಳಿದು ಬರುವ ಸಂಗತಿಗಳ ಟಿಪ್ಪಣಿ : 


೧. ಶ್ರೀಯುತ ಆಲೂರು ವೆಂಕಟರಾಯರು ಭಿಷ್ಟಪ್ಪ 
ಯ್ಯನವರ ಕ:ಲವನ್ನು ಕ್ರಿ.ಶ. ೧೬೦೦ ಸುಮಾರು 
ಎಂದು ಊಹಿಸಿರುವುದನ್ನು ಈ ಶಾಸನದ ಕಾಲ 
ಹೆಚ್ಚು ಖಚಿತಪಡಿಸುತ್ತಾ ಕ್ರಿ.ಶ. ೧೬೩೫ರಲ್ಲಿ 

ಅನರು ಜೀವಿಸಿದ್ದರೆಂದು ನ ನಿರ್ಧರಿಸಲು ಸಹಾಯ 
ವಾಗುತ್ತ ಹಂಪೆಯ ಗೋಪುರಕ್ಕೆ ಅವರ 


ಹೆಂಡತಿ. ಲಕ್ಷ್ಮಾ 5೦ಬೆಯ ನ್ನೇ ಬಲಿ ಕೊಟ್ಟಿದ್ದು 
ಮತ್ತು ಇನ ತಥ ಅವರ ಚರಿತ್ರೆಯಲ್ಲಿ ಬರುವ 
ರೂ pf ದ) ಹೆ 


ಐತಿಹ್ಯಗಳು ಇದನ್ನು ಪುಷ್ಟೀಕರಿಸುತ್ತವೆ. 


ಇತಿಹಾಸ ದರ್ಶನ 


೪. 


ಶಾಸನದಲ್ಲಿ ಶಿವಲಿಂಗವನ್ನು ಮಹಾಲಿಂಗೇಶ್ವರ 
ಎಂದು ಕರೆದಿಲ್ಲವಾದರೂ ೨೦ ಕೆಜಿಗಳಷ್ಟು ಭಾರ 
ವಿರುವ ಈ ಲಿಂಗವನ್ನು ಮ ಹಾಲಿಂಗೇಶ್ವರ ಎಂದು 
Ss ಕರೆದಿರಬಹುದೆಂಬುದರಲ್ಲಿ" ಸಂಶಯ 
ಇನ್ನು ಈ ಶಾಸನದ ಮೇಲೆಯೇ ರಸಲಿಂಗ 
Ri ಇನ್ನೊಂದು ವಿಶೇಷ. ಈ ಕ್ಷೇತ್ರವನ್ನು 
ರ ಮತ್ತು ಈಶ್ವರನನ್ನು ಕಾಶಿ 
ಪಾರ್ವತಿದೇವಿಯನ್ನು ಅನ್ನ 
ಚತ ತುಂಗಭಪ್ರೇಯೆನ್ನು ಗಂಗೆ ಎಂದು 
ಕರೆಯುವ ಪದ್ಧತಿ ರೂಢಿಯಲ್ಲಿ ಇದ್ದಿತೆಂದು 
ಬಿದಿರಹಳ್ಳಿ (ಈ ಗ್ರಾಮವು ವಿಠ್ಮಲಾಪುರದಿಂದ 
೩ ಕಿ.ಮಿ. ದೂರದಲ್ಲಿದೆ) ಕ್ಷೇತ್ರ ಮಹಾತ್ಮೆ (ಪುಟ 
-೪೦) ಸಂಸ್ಕೃತ ಗ್ರಂಥದ ಅನುವಾದ, ಶ್ರೀಯುತ 
ಚಿಕ್ಕೇರೂರು'ಗೆ ಗೋವಿಂದಾಚಾರ್ಯ, ಹರಪನಹಳ್ಳಿ, 
ಇದರಿಂದ ತಿಳಿದು ಬರುತ್ತದೆ. 


ಸ್ರ 


ರಸಲಿಂಗದ ಬಗ್ಗೆ ಇನ್ನೂ ಹೆಚ್ಚಿನ ಖಚಿತ ಮಾಹಿತಿ 
ದೊರೆತಲ್ಲಿ ಅಂದಿನವರ ರಸಶಾಸ್ತ್ರದ ಮೇಲೆ 
ಬೆಳಕನ್ನು ಚೆಲ್ಲಬಹುದಾಗಿದೆ. 


ಎಸನದಲ್ಲಿ ಬಂದಿರುವ 
ಬೆಸ ಎಂಬ ಪದಗುಚ್ಛವು 
ಶಾಸನ ಶಾಸ್ತ್ರದ ಶಬ್ದ ಭಂಡಾರಕ್ಕೆ ಒಂದು ಹೊಸೆ 
ಕೊಡುಗೆಯಾಗಿದೆ. 


ರಂಗಾಪುರದ ನರಸಿಂಹಸಾ ಮಿ ದೇವಸ್ಥಾನ, 
ರಾಮೇಶ ರ ದೇವಸ್ಥಾನ, ಬಿದರಹಳಿ ಕೈಯ ಅಶ್ವ ತ್ನ್ನ 
ನಾರಾಯಣ ಮತ್ತು ಅಲ್ಲಿಯೇ ಇರುವ ಸ್ನಾನ 
ಘಟ್ಟ ಸೊ ೋಮೇಶ್ವರ ದೇವಸ್ಥಾ ನಗಳನ್ನೂ 
ಮುಕ್ತಾ ಹಂಪೆಯು ಉಾ ಕೆಲವು ದೇವಸ್ಥಾ ನಗಳನ್ನು 


ಜೀರ್ಣೋದ್ಧಾರ ಮಾಡಿವರೆಂದಂ ೪ ಅವರ ಚರಿತ್ರೆ 
ಯಿಂದ (ಆಪ್ಟೆ ಮಾಸ್ತರರು ಸಂಗ್ರಹಿಸಿದ್ದು ಪು. 
೧೧೯) ತಿಳಿದು ಬರುತ್ತದೆ. ಅವರ ಮನೆತನದವ 


ರಲ್ಲಿ ಇರುವ ಮೋಕಳಿಕೆ ಪತ್ರದಲ್ಲಿ ನಮೂದಿಸಲ್ಪಿ 
ಟ್ವಿರುವ ಧಾರವಾಡ, ಬಳ್ಳಾರಿ ಜಿಲ್ಲೆಯಲ್ಲಿಯ 
೩೪ಕ್ಕೂ ಹೆಚ್ಚು ಊರುಗಳಲ್ಲಿ ಮಹಾಲಿಂಗೇಶ್ವ 
ರನ ಹೆಸರಿನಲ್ಲಿ” ಶ್ರೀ ಭಿಷ್ಟಪ್ಪಯ್ಯೂನವರ ಮಸೆ 


೮೫ 


ತನದವರಿಗೆ ನೀಡಲಾಗಿರುವ ದತ್ತಿಯ ಪಟ್ಟಿಯೇ ಯಲು ಶ್ರಮಿಸಿದ್ದಕ್ಕೆ ಸಾಕ್ಷಿಯಾಗಿ ಇಂದಿಗೂ 


ಇರುವುದರಿಂದ ಅವರು ಆ ಕಾಲದ ಪ್ರಭಾವೀ ಅವರ ಆರಾಧನೆಯನ್ನು ಕೆಲವು ಮನೆತನಗಳವರು 
ವ್ಯಕ್ತಿಯಕಾಗಿದ್ದು ಅವರಿಗೆ ರಸವಿದ್ಯೆ, ವಾಸ್ತುಶಿಲ್ಪ, ಆಚರಿಸುತ್ತಿದ್ದಾರೆ. ಇವೆಲ್ಲವುಗಳ ಹಿನ್ನೆಲೆಯಿಂದ 
ಸಂಸ್ಕೃತ ಪಾಂಡಿಶ್ಶವಿದ್ದುದನ್ನೂ ಮತ್ತು ಇಂಥ ಭಿಷ್ಟಪ್ಟೆಯ್ಯನವರು ಹಂಪೆಯ ಮುಖ್ಯದ್ದಾ ಸರದ 
ಜ್ಞಾನಭಂಡಾರವನ್ನು ಸಾಮಾಜಿಕ ಏಳ್ಗೆಗೋಸ್ಕರ ಮಹಾಗೋಪ್ತರದ ನಿರ್ಮಾತ ಮಾಗಿದ್ದಿರಬೇಕು 
ವಿಜಯನಗರದಂಥ ವೈಭವಯುತ ಸಾವಕ್ರಾಜ್ಯದ ಎನ್ನುವ ಸಂಗತಿಗೆ ಹೆಚ್ಚಿನ ಒತ್ತು ಸಿಕ್ಕುತ್ತದೆ. ಈ 
ಅಳಿವಿನಿದ ಆ ಭಾಗದ ಅಂದಿನ ಜನರಲ್ಲಿ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ವಕಾಹಿತಿಯ ಸಂಗ್ರಹ 
ಉಂಟಾದ ವಕಾನಸಿಕ ಕ್ಷೋಭೆಯನ್ನು ತೊಡೆ ನಡೆದಿದೆ. 


ಕತಜ ತೆಗಳು : ೧. ಶಾಸನ ದಾಖಲೆಗಳನ್ನು ಕೊಟ್ಟು ಸಹಕರಿಸಿದ ಮಹನೀಯರು ಶ್ರೀ ಎಸ್‌. ಡಿ. ಮಹಾಪ್ರರಂಷ ಮತ್ತು ಆವರ 

ಅ ಣ್‌ ಕೆ > KS ಆ Ke ಈ 
ಶ್ರೀಮತಿಯವರು. ಇವರು ಈ ಮನೆತನದ ೧೨ನೇ ತಲೆಮಾರಿನವರು... ೨. ಡಾ| ಸೂರ್ಯನಾಥ ಕಾಮತ್‌ 
| ಅವರು, ಕರ್ನಾಟಕ ರಾಜ್ಕದ ಗೆಜಿಟಿಯರ್‌, ೩. ಕರ್ನಾಟಕ ರಾಜ್ಯದ ಪತ್ರಾಗಾರ, ವಿಧಾನಸೌಧ, 


೪. "ಸ್ಮರಣಿಕಾ' ಬಿದರಹಳ್ಳಿ, ಪತ್ರಿಕೆ 


೮೬ ಇತಿಹಾಸ ದರ್ಶನ 


